ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 142 
ಮಾನ್ಯ ಸದಸ್ಯರ ಹೆಸರು ಶ್ರೀ ಆರ್‌. ಧರ್ಮಸೇನ 
ಉತ್ತರಿಸಬೇಕಾದ ದಿನಾ೦ಕ 13.12.2021 
ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಿಲ೦ಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ಕ್ರಸಂ _ ಪ್ರಶ್ನೆ ಉತ್ತರ 


ಮೈಸೂರು ಮತ್ತು ಚಾಮರಾಜ ನಗರ 
ಜಿಲ್ಲೆಗಳಲ್ಲಿರುವ ಎಲ್ಲಾ ಸರ್ಕಾರಿ 
ಆಸ್ಪತ್ರೆಗಳಲ್ಲಿ ಪೀಠೋಪಕರಣ ಮತ್ತು 


| 

ಮೈಸೂರು ಮತ್ತು ಚಾಮರಾಜ ನಗರ ಜಿಲ್ಲೆಗಳಲ್ಲಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಒಳಪಟ್ಟಿ 
ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯಕ್ಕೆ ತಕ್ಕಂತೆ 


ಬಂದಿದೆಯೇ; ಬಂದಿದ್ದಲ್ಲಿ ಯಾವ 
ಕಾಲ ಮಿತಿಯಲ್ಲಿ ಇದನ್ನು 
ಸರಿಪಡಿಸಲಾಗುವುದು? 


ವೈದ್ಯಕೀಯ ಸಲಕರಣೆಗಳನ್ನು | ಪಿಠೋಪಕರಣ ಮತ್ತು ವೈದ್ಯಕೀಯ ಸಲಕರಣೆಗಳನ್ನು 
ಅ) ಒದಗಿಸಲಾಗಿದೆಯೇ; ಇಲ್ಲದಿದ್ದಲ್ಲಿ | ಒದಗಿಸಲಾಗಿದೆ. 
ಯಾವ ಕಾಲ ಮಿತಿಯಲ್ಲಿ 
ಒದಗಿಸಲಾಗುವುದು; ಆದಾಗ್ಯೂ, ಈ ಬಗ್ಗೆ ಆಸ್ಪತ್ರೆಗಳಿಂದ ಬೇಡಿಕೆ 
ಸೀಕೃತವಾದಲ್ಲಿ ಒದಗಿಸಲು ಕ್ರಮವಹಿಸಲಾಗುವುದು. 
ಅನೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ / 
ರೋಗಿಗಳಿಗೆ ಹಾಸಿಗೆ ಸೌಲಭ್ಯವಿಲ್ಲದೆ 
ನೆಲದ ಮೇಲೆ ಮಲಗಿಸಿ ಶುಶ್ರೂಷೆ ಇಲ್ಲ. 
ಆ) | ನೀಡುತ್ತಿರುವುದು ಸರ್ಕಾರದ ಗಮನಕ್ಕೆ 


ಸಂಖ್ಯ: ಆಕುಕ 86 ಎಸ್‌.ಟಿ.ಕ್ಕ್ಯೂ 2021 


ಸುಧಾಕರ್‌) 
ಆರೋಗ್ಯ ಮತ್ತು ಕುಟಿಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


